ಕರ್ನಾಟಕ ವಿಧಾನ ಪರಿಷತ್ತು 


ಬು ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


275 

ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
04-03-2020 

ಮಾನ್ಯ ಕಂದಾಯ ಸಚಿವರು 


ಪತ್ತೆ 


ಉತ್ತರ 


[) ಡಗು``ಜಿಕ್ಷಯಕ್ಷ್‌ 0ರಲ್ಲಿ] 
ಸಂಭವಿಸಿದ ಪ್ರಕೃತಿ ವಿಕೋಪ 
ಹಾಗೂ ಪ್ರವಾಹದಿಂದಾಗಿ ಮನೆ 
ಹಾಗೂ ನಿವೇಶನಗಳನ್ನು 
ಕಳೆದುಕೊಂಡವರಿಗೆ ಪೂರ್ಣ 
ಪ್ರಮಾಣದಲ್ಲಿ ಪುನರ್ವಸತಿ 
ಕಲ್ಲಿಸಲಾಗಿದೆಯೇ; 


ಈ) ಕಲ್ರಿಸದಿದ್ದ್ಲ "ಪುನರ್ವಸತಿ 
ಕಲ್ಲಿಸಬೇಕಾಗಿದ್ದವರ ಸಂಖ್ಯೆ ಎಷ್ಟು 
(ತಾಲ್ಲೂಕುವಾರು, ಗ್ರಾಮವಾರು 
ನಿರಾತ್ರಿತರಾದವರ ಹೆಸರು ಹಾಗೂ 
ಪ್ರತಿ ನಿರಾಶ್ರಿತಿಿಗೆ ದೊರೆತಿರುವ 
ಪರಿಹಾರದ ವಿವರ ನೀಡುವುದು) 


ರ್ಕಾರದಂದ 208-9ನೇ ಸಾಶನಕ್ಷ ಸಾಡಗ್‌ `ಚಿಕ್ಷಯಲ್ಲ 
ಪ್ರವಾಹದಿಂದ ಪೂರ್ಣ/ತೀವ್ರ ಹಾನಿಯಾದ ಮನೆಗಳ ಪೈಕಿ 35 
ಮನೆಗಳ ನಿರ್ಮಾಣ ಪೂರ್ಣಗೊಂಡಿದ್ದು, ಸಂತ್ರಸ್ಥರಿಗೆ 
ಹಸ್ತಾಂತರಗೊಳಿಸಲಾಗಿದೆ, 464 ಮನೆ ನಿರ್ಮಾಣ ಕಾರ್ಯ 
ಪೂರ್ಣಗೊಂಡಿದ್ದು, ಅರ್ಹ ಸಂತ್ರಸ್ಥರಿಗೆ ಹಸ್ತಾಂತರಗೊಳಿಸಲು 
ಸಿದ್ದವಾಗಿರುತ್ತವೆ. ಉಳಿದಂತೆ, 181 ಮನೆಗಳು ತಳಪಾಯ ಹಂತ, 
31 ಮನೆಗಳು ಲಿಂಟ್ಲ್‌ ಹಂತ ಹಾಗೂ 91 ಮನೆಗಳ ನಿರ್ಮಾಣ 
ಪ್ರಾರಂಭಿಸಬೇಕಾಗಿರುತ್ತದೆ. 65 ಸಂತ್ರಸ್ಥ ಫಲಾನುಭವಿಗಳಿಗೆ ಅವರ 
ಸ್ವಸ್ಥಳದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ತಲಾ ರೂ.9.65 
ಲಕ್ಷದಂತೆ ನಾಲ್ಕು ಹಂತದಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ. 
ಒಟ್ಟು 867 ವಾಸದ ಮನೆಗಳಿಗೆ ಪುನರ್ವಸತಿ ಕಲ್ಪಿಸಲಾಗಿದೆ. 


ಮನೆ ನಿರ್ಮಾಣವಾಗುವವರೆಗೆ ಮಾಸಿಕ ರೂ.10,000/- ದಂತೆ 
ಬಾಡಿಗೆ ಮೊತ್ತವನ್ನು ಪಾವತಿಸಲಾಗಿದೆ. 


ಉದ್ಭವಿಸುವುದಿಲ್ಲ. 


-l 
ಇ) ೬ ಡುರಂತದಲ್ಲಿ `ಮನೆ `'ಹಾಗೂ 
ನಿವೇಶನ ಕಳೆದುಕೊಂಡ ಎಲ್ಲಾ 
ಕುಟುಂಬಗಳಿಗೆ ಪರಿಹಾರ ವ್ಯವಸ್ಥೆ 


ಕಲ್ಪಿಸಲಾಗಿದೆಯೇ? 


ಕಂಇ 99 ಟಿಎನ್‌ಆರ್‌ 2020 


ನ 
ಫಾ 


ಕಂದಾಯ ಸಚಿವರು 


